ಕರ್ನಾಟಕ ವಿಧಾನ ಪರಿಷತ್ತು 


"293 
ಸ ಪುನಾಲ್‌ ಸುಬಮಣಿ ಎಂ ಪಿ 


ಅ) | ಮುಜರಾಯಿ ದೇವಸ್ಥಾನಗಳಿಗೆ ಭಕ್ತರಿಂದ ಕಾಣಿಕೆ, ಚಂದಾ, ದಾನದ ರಾಜ್ಯದಲ್ಲಿರುವ ಮುಜರಾಯಿ ದೇವಾಲಯಗಳಲ್ಲಿ ಬರುವ ಆದಾಯವನ್ನು 
ರೂಪದಲ್ಲಿ ಬರುವ ಹಣವನ್ನು ಆಯಾ ದೇವಸ್ಥಾನಗಳ ಯಾವ ಯಾವ | ಆಯಾಯ ದೇವಾಲಯಗಳಿಗೆ ಸಂಬಂಧಿಸಿದ ಬ್ಯಾಂಕ್‌ ಖಾತೆಯಲ್ಲಿ 
ಬಾಬ್ದಿಗೆ ಖರ್ಚು ಮಾಡಲಾಗುತ್ತಿದೆ; (ಮಾಹಿತಿ,ನೀಡುವುದು) ಸಂಗ್ರಹಿಸಿ, ದೇವಾಲಯದ ನಿರ್ವಹಣೆಗೆ ನಿತ್ಯ ಕಟ್ಟೆ, ಹೆಚ್ಚು ಕಟ್ಟೆ, ರಥೋತ್ಸವ, 

| ಸಿಬ್ಬಂದಿ ವೆಚ್ಚ. ಅಭಿವೃದ್ಧಿ ಮೂಲಭೂತ ಸೌಕರ್ಯ ಒದಗಿಸಲು ಹಾಗೂ 
ದೇವಾಲಯದ ವತಿಯಿಂದ ನಡೆಸುತ್ತಿರುವ ಶಿಕ್ಷಣ ಸಂಸ್ಥೆಗಳ ನಿರ್ವಹಣೆ ಮತ್ತು 
ಸಾರ್ವಜನಿಕ ಕಲ್ಯಾಣ ಉದ್ದೇಶ ಇತ್ಯಾದಿಗಳಿಗೆ ಕರ್ನಾಟಕ ಹಿಂದೂ 
ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಕಾಯ್ದೆ 1997ರ 
ಕಾಯ್ದೆಯ ಕಲಂ 361) ರಡಿಯಲ್ಲಿ ಸಕ್ಷಮ ಪ್ರಾಧಿಕಾರದಿಂದ 
ಅನುಮೋದನೆಗೊಂಡ ಆಯ-ವ್ಯಯದ ಅನ್ವಯ ಬಳಸಲಾಗುತ್ತದೆ. 


ಸದರಿ ದೇವಾಲಯಗಳ ಆದಾಯವನ್ನು ಬೇರೆ ಯೋಜನೆಗಳಿಗೆ 
ಬಳಸಿಕೊಳ್ಳಲು ಅವಕಾಶವಿರುವುದಿಲ್ಲ. 


ಭಕ್ತಿ ಪಂಥದ ಭಜನೆ, ಹರಿಕಥೆಗಳು ಹಾಗೂ ಇತರೆ ಧಾರ್ಮಿಕ ಕಥೆಗಳು 
ಮುಂದಿನ ತಲೆಮಾರಿನ ಮಕ್ಕಳಿಗೆ ಕಲಿಸಲು ಸೂಕ್ತ ಹಾಗೂ ಪರಿಚಿತ ಪಡೆದ 
ವ್ಯಕ್ತಿಗಳ 

್ಯರಿಗಳನ್ನು ಧಾರ್ಮಿಕ ಇಲಾಖೆಯ ಶ್ರದ್ಧಾ ಕೇಂದ್ರಗಳಲ್ಲಿ 
ನೇಮಿಸಲಾಗಿದೆಯೇ: (ಹಾಗಿದ್ದಲ್ಲಿ, ವಿವರ ನೀಡುವುದು) 


ಭಕ್ತಿ ಪಂಥದ ಭಜನೆ, ಹರಿಕಥೆಗಳು ಹಾಗೂ ಇತರೆ ಧಾರ್ಮಿಕ ಕಥೆಗಳು 
ಮುಂದಿನ ತಲೆಮಾರಿನ ಮಕ್ಕಳಿಗೆ ಕಲಿಸಲು ಸೂಕ್ತ ಹಾಗೂ ಪರಿಣಿತ ಪಡೆದ 
ವ್ಯಕ್ತಿಗಳನ್ನು ಧಾರ್ಮಿಕ ಇಲಾಖೆಯ ಶ್ರದ್ಧಾ ಕೇಂದ್ರಗಳಲ್ಲಿ ಯಾರನ್ನು 
ನೇಮಿಸಿರುವುದಿಲ್ಲ. 


ದೇವಾಲಯಗಳಲ್ಲಿ ಭಕ್ತರ ಅಸುಕೂಲ, ವಿಕಾಸ, ಮನರಂಜನೆಗಾಗಿ ಹರಿಕಥೆ, 
ಸಂಗೀತ ಭಜನೆಗಳ ಮೂಲಕ ಭಕ್ತಿ, ಪೂರ್ವಕವಾಗಿ ಧಾರ್ಮಿಕ ಜ್ಞಾನವನ್ನು 
ಮುಂದಿಸ ಪೀಳಿಗೆಗೆ ತಲುಪಿಸುವ ಅಗತ್ಯತೆ ಹೆಚ್ಚಾಗಿದ್ದು, ಇದನ್ನು 
ಆರಂಭಿಸಲು ಕಲಾವಿದರನ್ನು ನೇಮಿಸಲು ಸರ್ಕಾರದ ಚಿಂತನೆಗಳೇನು: 
(ವಿವರ ನೀಡುವುದು) 


ಈ) | ಇದರ ಪ್ರಯೋಗಾರ್ಥವಾಗಿ ರಾಜ್ಯದ “ಎ” ವವರ್ಗದ ಆದಾಐ ಜಾಸತಿ 
ಇರುವ ದೇವಸ್ಥಾನಗಳಲ್ಲಿ ಈ ವ್ವೇ ಈ ಹರಿಕಥೆ, ಭಜನೆಯ ಕಲಾವಿದರನ್ನು 
ಈ ಕುರಿತು ಸರ್ಕಾರದ ಮುಂದೆ ಯಾ 
ನೇಮಿಸಲು ಕ್ರಮಕೈಗೊಳ್ಳಲಾಗುವುದೇ ಮಾಹಿತಿ ನೀಡುವುದು) ಇದೆ ಯಾವುದೇ ಶೃಸ್ತಾವನ ೪ಸುಭುವಿಲ್ಲ. 
ಉ) | ಮುಂದಿನ ಜನಾಂಗಕ್ಕೆ ಭಕ್ತಿ ಪಂಥದ ವಿಚಾರಗಳ ಬಗ್ಗೆ ಅರಿವು ಮೂಡಿಸಲು 


ಧಾರ್ಮಿಕ ದತ್ತಿ ದೇವಾಲಯಗಳಲ್ಲಿ ಹಾಗೂ ಇತರೆ ಧಾರ್ಮಿಕ ಕೇಂದ್ರಗಳಲ್ಲಿ 
ಈ ಭಜನೆಗಳು ಹಾಗೂ ಹರಿಕಥೆಗಳಲ್ಲಿ' ಪರಿಣಿತಿಯನ್ನು ಪಡೆದಿರುವ 
ವ್ಯಕ್ತಿಗಳು ನೇಮಿಸಿ ಸ್ಥಳೀಯ ಮಕ್ಕಳಿಗೆ: ಕಲಿಸಲು ಸರ್ಕಾರವು ಕ್ರಮ 
ಕೈಗೊಳ್ಳುವುದೇ? (ವಿವರ ನೀಡುವುದು) 


ಸಂಖ್ಯೆ: ಕಂಇ 239 ಮುಸಪ್ರ 2೦೭21 
ಸ್ನ 


ಯ್‌ 


he 
ಮ 


(ಶಶಿಕಲಾ. ಅ. ಜೊಲ್ಲೆ) 
ಮುಜರಾಯು, ಹಜ್‌ ಹಾಗೂ ವಕ್ಸ್‌ ಸಚಿವರು 


